ಕರ್ನಾಟಿಕ ವಿಧಾನ ಪರಿಪತ್ತು 


ಮಾನ್ಯ ವಿಧಾನ 
ಸದಸ್ಯರ ಹೆಸರು 


ಚುಕ್ಕೆ ಗುರುತಿಸ. ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


"ಪರಿಷತ್‌ 


ಶ್ರೀ ಅರವಿಂದ ಕುಮಾರ ಅರಳಿ!ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

102 (1030) 

29-09-2020 

ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ 
ಮತ್ತು ರೇಪ್ಲ್ಮೆ ಸಚಿವರು. 


ಪ್ರಶ್ನೆ 


ಉತ್ತರ 


ನಗರದಲ್ಲಿ 
ಜರುಗುತ್ತಿರುವ 2016-17ನೇ 
ಸಾಲಿನ ನಗರೋತ್ಥಾನ-:3 ರ 
(SCP/TSP) ಕಾಮಗಾರಿಗಳು 
ನಿಯಮ ಉಲಂ್ಲ ಪಿಸಿ ಸಾಮಾನ್ಯ 
ಕತೆಗಳಲ್ಲಿ ಮಾಡಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದಲ್ಲಿ; ಈ 
ನಿಯಮ 'ಉಲಂ,ಘನೆ ಮಾಡಿದ 
ಅಧಿಕಾರಿಗಳ ವಿರುದ್ದ ಸರ್ಕಾರದ 
ಕ್ರಮವೇನು; ಬಾರದೇ ಇದ್ದಲ್ಲಿ 
ಅವುಗಳ ತನಿಖೆ ಮಾಡುವ 
ಯೋಚನೆ ಸರ್ಕಾರಕ್ಕೆ ಇದೆಯೇ? 


ನಗೆರೋತ್ಥಾನ (ಮಯುನಿಸಿಪಾಲಿಟಿ)-3ನೇ ಹಂತದ | 
ಯೋಜನೆಯಡಿ ಬೀದರ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ 
ಅಭಿವೃದ್ದಿ ಕಾಮಗಾರಿಗಳು ಕೈಗೊಳ್ಳಲು ರೂ.3500.00 ಲಕ್ಷಗಳ 
ಅನುದಾನ ಹಂಚಿಕೆಯಾಗಿರುತ್ತದೆ. ಯೋಜನೆಯ 
ಮಾರ್ಗಸೂಚಿಯಂತೆ ಹಂಚಿಕೆಯ ಮೊತ್ತದ 'ಶೇಕಡ 85 ರಷ್ಟು 
ಅಂದರೆ ರೂ.2975.00 ಲಕ್ಷಗಳಿಗೆ ಕ್ರಿಯಾಯೋಜನೆಗೆ 
ಅನುಮೋದನೆಯಾಗಿರುತ್ತದೆ. ಸದರಿ ಯೋಜನೆಯಡಿಯಲ್ಲಿ 
ಬೀದರ ನಗರಸಭೆಯಲ್ಲಿ; ಒಟ್ಟು 23 ಕಾಮಗಾರಿಗಳ ಪೈಕಿ ಎಸ್‌.ಸಿ.ಪಿ 
ಘಟಕದಡಿ ರೂ.510.21 ಲಕ್ಷಗಳ ಮೊತ್ತದಲ್ಲಿ 07 ಕಾಮಗಾರಿಗಳು 
(36 ಉಪ ಕಾಮಗಾರಿಗಳು), ಟಿ.ಎಸ್‌.ಪಿ. ಘಟಿಕದಡಿ ರೂ. 206.75 
ಲಕ್ಷಗಳ ಮೊತ್ತದಲ್ಲಿ 03 ಕಾಮಗಾರಿಗಳು (14 ಉಪ ಕಾಮಗಾರಿಗಳು) 
ಹಾಗೂ ಬಾಕಿ ಉಳಿವ ಮೊತ್ತ ರೂ.225803 ಲಕ್ಷಗಳಲ್ಲಿ 13 
ಕಾಮಗಾರಿಗಳು (ನೀರು ಸರಬರಾಜು, ಸಿ.ಸಿ. ರಸ್ತೆ, ಚರಂಡಿ ಮತ್ತು 
ಇನಿತರ ಕಾಮಗಾರಿಗಳು) ಸಾಮಾನ್ಯ ಘಟಿಕದಡಿ 
ಅನುಮೋದನೆಯಾಗಿರುತ್ತದೆ. ಪುಸ್ತುತ ಎಸ್‌.ಸಿ.ಪಿ. ಘಟಿಕದ 36 
ಉಪ ಕಾಮಗಾರಿಗಳಲ್ಲಿ 21 ಕಾಮಗಾರಿಗಳು ಪೂರ್ಣಗೊಂಡಿದ್ದು, 
15 ಕಾಮಗಾರಿಗಳನ್ನು ಪ್ರಾರಂಭಿಸಬೇಕಾಗಿದೆ. ಟಿ.ಎಸ್‌.ಪಿ. ಘಟಕದ 
14 ಉಪ ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳು. ಪೂರ 
11 ಪ್ರಾರಂಭಿಸಬೆಣಾಗಿದೆ. 


ನಗರೋತ್ಥಾನ (ಮುನಿಸಿಪಾಲಿಟಿ)-3ನೇ ಹಂತದ 
ಯೋಜನೆಯಡಿ ಬೀದರ ನಗರಸಭೆಗೆ ಹೆಚ್ಚುವರಿಯಾಗಿ 
ರೂ.2500.00 ಲಕ್ಷಗಳ ಅನುದಾನ ಹಂಚಿಕೆಯಾಗಿರುತ್ತದೆ. ಸದರಿ 
ಅನುದಾನದಲ್ಲಿ ಒಟ್ಟು 31 ಕಾಮಗಾರಿಗಳ ಷೈಕಿ ಎಸ್‌ಸಿ.ಪಿ 
ಘಟಕದಡಿ ರೂ42875 ಲಕ್ಷಗಳ ಮೊತ್ತದಲ್ಲಿ 05 ಕಾಮಗಾರಿಗಳು 
35 ಉಪ ಕಾಮಗಾರಿಗಳು), ಟಿ.ಎಸ್‌.ಪಿ. ಘಟಕದಡಿ ರೂ.173.75 
ಲಕ್ಷಗಳ ಮೊತ್ತದಲ್ಲಿ 03 ಕಾಮಗಾರಿಗಳು (10 ಉಪ ಕಾಮಗಾರಿಗಳು) 
ಹಾಗೂ ಬಾಕಿ ಉಳಿದ ಮೊತ್ತ ರೂ.182250 ಲಕ್ಷಗಳಲ್ಲಿ 23 
ಕಾಮಗಾರಿಗಳು (ಬೀರು ಸರಬರಾಜು, ಸಿ.ಸಿ. ರಸ್ತೆ, ಚರಂಡಿ ಮತ್ತು 
ಇನ್ನಿತರ ಕಾಮಗಾರಿಗಳು) ಅನುಮೋದನೆಯಾಗಿರುತ್ತದೆ. ಪ್ರಸ್ತುತ 
ಎಸ್‌.ಸಿ.ಪಿ. ಘಟಿಕದ 35 ಉಪ ಕಾಮಗಾರಿಗಳಲ್ಲಿ 15 ಕಾಮಗಾರಿಗಳು | 
ಪ್ರಗತಿಯಲ್ಲಿದ್ದು, ಇನು 20 


ಔನಮ್ದು ಕಾಮಗಾರಿಗಳು 


ಪ್ರಾರಂಭಿಸಬೆಣಾಗಿರುತ್ತದೆ. ಪಎಸ್‌ಪಿ. ಘಟಕದ ೫ ಉಹ್‌ 


ಕಾಮಗಾರಿಗಳ ಪೈಕಿ'3 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಬಾಕಿ 7 
ಕಾಮಗಾರಿಗಳನ್ನು ಪ್ರಾರಂಭಿಸಬೆಕಾಗಿರುತ್ತದೆ: " 


ನಗರೋತ್ಥಾನ ಯೋಜನೆಯಡಿ ಎಸ್‌ಸಿಪಿ/ ಟಿಎಸ್‌ಪಿ 
ಕಾಮಗಾರಿಗಳನ್ನು ನಿಯಮ ಉಲಲ್ಲ್ಣಹಿಸಿ ಸಾಮಾನ್ಯ ಕೇತ್ರದಲ್ಲಿ 
ನಿರ್ಮಹಿಸಿರುವುದು. ಪ್ರಸ್ತುತ, ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ ಆದರೂ ನಿಯಮ ಉಲಂಘನೆ ಕುರಿತು 
ಪರಿಶೀಲಿಸಿ ವರದಿ ಸಲ್ಲಿಸುವಂತೆ ದಿನಾ೦ಕ:01-09-2020 ರಂದು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಪೌರಾಯುಕ್ತರು, ಬೀದರ್‌ 
ನಗರಸಭೆ ರವರಿಗೆ ಈಗಾಗಲೇ ಸೂಚಿಸಲಾಗಿರುತ್ತದೆ. ಅದಾಗಿಯೂ' 
ನಿಯಮ ಉಊಲಂ್ಲಪಿಸಿ ಕಾಮಗಾರಿಗಳು ಕೈಗೊಂಡಿದ್ದು, ಕಂಡು 


ಬಂದಲ್ಲಿ ತಪ್ಪಿತಸ್ಥ: ಅಧಿಕಾರಿಗಳ ವಿರುದ್ದ ಕುಮ] 


ಕೈಗೊಳ್ಳಲಾಗುವುದು ಹಾಗೂ ಇನ್ನೂ ಪ್ರಾರಂಭ ಆಗದೇ ಇರುವ 
ಕಾಮಗಾರಿಗಳನ್ನು, ಪ್ರಾರಂಭಿಸುವ ಮುನ್ನ ಪುನರ ಪರಿಶೀಲಿಸಿ 
ನಿಯಮಾನುಸಾರ ಇದ್ದಲ್ಲಿ ಮಾತ್ರ ಕೈಗೊಳ್ಳಲಾಗುವುದು. 
ಇಲ್ಲದಿದ್ದಲ್ಲಿ ನಿಯಮಾನುಸಾರ ಸರಿಪಡಿಸಿ ಕಾಮಗಾರಿ 
ಕೈಗೊಳ್ಳಲಾಗುವುದು. 


 ಸಂಖ್ಯೆ:ನಅಇ 89 ಸಮಸ 2020 


Me 
(ಡಾ||ನಾರಾಯಣಗೌಡ) - 


ಪೌರಾಡಳಿತ ಹಾಗೂ ತೋಟಗಾರಿಕೆ 
ಮತ್ತು ರೇಷ್ಮೆ ಸಜಿವರು 


